ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಸೆ ರಹಿತ ಪ್ರಶ್ನೆ ಸಂಖ್ಯೆ 139೨ (1657) 

ಸದಸ್ಯರ ನ ಕವಟಗಿಮಠ ಮಹಾಂತೇಶ ಮಲ್ಲಕಾರ್ಜುನ (ಸ್ಥಳೀಯ ಸಂಸ್ಥೆಗಳ 

ಕ್ಷೇತ್ರ 

ಉತ್ತರಿಸುವ ದಿನಾಂಕ 2೦.೦3.2೦2೦ 

ಉತ್ತರಿಸುವವರು ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 

ಕ್ರ.ಸಂ ಪಶ್ನೆ ಉತ್ತರ 

(ಅ) | ಸರ್ಕಾರವು ರಾಜ್ಯವನ್ನು ಬಹಿರ್ದೆಸೆ ವಿಮುಕ್ತ ಪ್ರಜ್ಞ ಭಾರತ್‌ ಮಿಷನ್‌ (ಗ್ರಾ) ಕಾರ್ಯಕ್ರಮವು ಕೇಂದ್ರ 
ರಾಜ್ಯವನ್ನಾಗಿ ಮಾಡುವ ಯೋಜನೆ | ಪುರಸ್ಥತ ಕಾರ್ಯಕ್ರಮವಾಗಿದ್ದು, 2ನೇ ಅಕ್ಟೋಬರ್‌ 
ಹಾಕಿಕೊಂಡಿದ್ದು, ಇದನ್ನು ಅನುಷ್ಠಾನಕ್ಕೆ | 2೦14ರಿಂದ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲಾ ಗ್ರಾಮ 
ತರಲಾಗಿದೆಯೇ; ಪಂಚಾಲಯುತಿಗಳಲ್ಲ ಅನುಷ್ಠಾನ ಮಾಡಲಾಗುತ್ತಿದೆ. 

ಈಶ ಯೋಜನೆಯ ಉದ್ದೇಶದಂತೆ 2೦1೭ರ ಬೇಸ್‌ಲ್ಕೆನ್‌ 
ಸಮೀಕ್ಷೆಯ ಪ್ರಕಾರ ಶೌಚಾಲಯ ರಹಿತ ಎಂದು 
ಗುರುತಿಸಲಾದ ಎಲ್ಲಾ ಕುಟುಂಬಗಳಗೆ ಶೌಚಾಲಯ ನಿರ್ಮಿಸಿ, 
1೨ನೇ ನವೆಂಬರ್‌ 2೦18ರಂದು ರಾಜ್ಯದ ಗ್ರಾಮೀಣ 
ಪ್ರದೇಶವನ್ನು "ಬಯಲು ಬಹಿರ್ದೆಸೆ ಮುಕ್ತ" ಎಂದು 
ಘೋಷಿಸಲಾಗಿರುತ್ತದೆ. 

2೦1೨-2೦ನೇ ಸಾಅನಲ್ಲ ಬಯಲು ಬಹಿರ್ದೆಸೆ ಮುಕ್ತ 
ಸುಸ್ಲಿರತೆಯಡಿಯಲ್ಲ 2೦1೭ರ ಬೇಸ್‌ಲೈನ್‌ ಸಮೀಕ್ಷೆಯಿಂದ 
ಹೊರಗುಆದ ಶೌಚಾಲಯ ರಹಿತ  ಕುಟುಂಬಗಳಗೆ 
LOB/NOLB ಅಡಿಯ ಶೌಚಾಲಯ ನಿರ್ಮಿಸಲು ಅವಕಾಶ 
ನೀಡಲಾಗಿದ್ದು, ಅದರಂತೆ ರಾಜ್ಯದಲ್ಲ 4.55ರ ಲಕ್ಷ 
ಕುಟುಂಬಗಳನ್ನು ಗುರುತಿಸಲಾಗಿದ್ದು, ಈವರೆವಿಗೂ 2.೦8 
ಲಕ್ಷ ಕುಟುಂಬಗಳಿಗೆ ಶೌಚಾಲಯ ನಿರ್ಮಿಸಲಾಗಿದೆ. 

(ಆ) ರಾಜ್ಯದಲ್ಲಿ ಎಷ್ಟು ಜಲ್ಲೆಗಳಲ್ಲ ಈ ರಾಜ್ಯದ 3೦ ಜಲ್ಲೆಗಳಲ್ಲ ಈ ಕಾರ್ಯಕ್ರಮವನ್ನು ಅನುಷ್ಠಾನ 
ಯೋಜನೆಯನ್ನು ಅಳವಡಿಸಲಾಗಿದೆ; (ವಿವರ | ಮಾಡಲಾಗುತ್ತಿದೆ. 
ನೀಡುವುದು) 

ಇ) | ಕಕೆದ ಮೂರು'`ವರ್ಷಗಳ ಅವಧಿಯಲ್ಲ ಈ | ಕಳೆದ ಮೂರು' ವರ್ಷಗಳ ಅವಧಿಯಲ್ಲ ಪ್ರಚ್ಛ ಭಾರತ್‌ 
ಯೋಜನೆಯ ಅನುಷ್ಠಾನಕ್ಕೆ ಕೇಂದ್ರ | ಮಿಷನ್‌ (ಗ್ರಾ) ಯೋಜನೆಯ ವಿವಿಧ ಘಟಕಾಂಶಗಳಗೆ 
ಸರ್ಕಾರದಿಂದ ಬಂದ ಹಣವೆಷ್ಟು; ಕೇಂದ್ರ ಸರ್ಕಾರದಿಂದ ಅಡುಗಡೆಯಾದ ಅನುದಾನ ಕೆಳಕಂಡ 

ಕೋಷ್ಟಕದಲ್ಲ ನೀಡಲಾಗಿದೆ. 
(ರೂ.ಕೋಟಗಳಲ್ಪಿ) 
ವರ್ಷ ಅಡುಗಡೆ 
2016-17 534.87 
2017-18 ೨4೦.38 
2018-19 773.74 


ps 


(ಈ) 


ಕಳೆದ ಮೂರು`ವರ್ಷಗಳ ಅವಧಿಯಲ್ಲ ಈ] ಕಳೆದ ಮೂರು ವರ್ಷಗಳಲ್ಲ ಸದರಿ ಯೋಜನೆಯ 
ಯೋಜನೆಯ ಅನುಷ್ಟಾನಕ್ಕೆ ಅನುಷ್ಠಾನಕ್ಕೆ ವೆಚ್ಚ ಮಾಡಲಾದ ಜಲ್ಲಾವಾರು ವಿವರ 
ಸಂಬಂಧಿಸಿದಂತೆ ಮಾಡಲಾದ ೫ಬರ್ಜನ | ಅನುಬಂಧದಲ್ಲ ನೀಡಲಾಗಿದೆ. 

ಜಲ್ಲಾವಾರು ಮಾಹಿತಿ ಒದಗಿಸುವುದು? 


ಗ್ರಾಮೀಣಾಭವೃದ್ಧಿ ತ್ತು ಪಂಚಾಯತ್‌ ರಾಜ್‌ ಸಚಿವರು 


ಸ ಅನುಬಂಧ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ನೆ ರಹಿತ ಪ್ರಶ್ನೆ ಸಂಖ್ಯೆ: 39೨ (1657) 


ಸ್ವಚ್ಛ ಭಾರತ್‌ ಮಿಷನ್‌ (ಗ್ರಾ) ಯೋಜನೆಯಡಿ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ವೆಚ್ಚ ಮಾಡಲಾದ ಅನುದಾನದ ವಿವರ 


(ರೂ.ಲಕ್ಷಗಳಲ್ಲ) 


ಬಾಗಲಕೋಟೆ 969.47 923.33 3074.93 2049.96 1913.95 
ಬೆಂಗಳೂರು ಗ್ರಾಮಾಂತರ 1055.97 624.78 106.44 35.07 47.23 


ಬೆಂಗಳೂರು ನಗರ 430.67 222.70 26.62 17.74 47.94 


ಬೆಳಗಾವಿ 5195.76 3463.84 5592.32 3728.21 6848.73 


ಬಳ್ಳಾರಿ 1758.36 1172.24 4053.99 2702.65 2798.32 
ಜೀದರ 1309.28 876.68 3416.79 2650.03 5827.98 
`]ಎಜಯಪುರ 941.71 745.26] . 2233.31 1488.87 4159.64 


ಚಾಮರಾಜನಗರ 1566.43 1109.00 3207.21 2142.14 575.57 
ಚಿಕ್ಕಬಳ್ಳಾಪುರ 1303.32 868.88 4083.97 2722.64 85.59 
ಚಿಕ್ಕಮಗಳೂರು 1804.76 1533.64 753.56 502.37 1077.22 


ಚಿತ್ರದುರ್ಗ 1498.31 966.60 2168.15 1445.43 1803.30 


ದಾವಣಗೆರೆ 1510.21 1006.81 5907.74 3938.49 171.09 
ಧಾರವಾಡ 912.63 608.41 1814.06 1234.74 238.88 


ಗದಗ 1146.71 764.47 1837.88 1225.26[ 290.05 


ಕಲಬುರಗಿ 1269.46 846.30 2977.00 1984.66 3490.81 


ಹಾಸನ 3603.52 2223.59 4937.55 3341.37 238.89 
ಹಾವೇರಿ 1516.03 1010.69 3770.94 2513.96 159.97 
ಕೊಡಗು 188.33 125.56 34.58 23.06 31.59 


ಕೋಲಾರ 1701.94 1134.63 5443.22 3628.82 456.87 
ಕೊಪ್ಪಳ 1633.64 1089.09 2680.54 1801.29 431.96 
ಮಂಡ್ಯ 2452.89 1801.53 2473.91 1687.79 59.06 
ದಕ್ಷಿಣ ಕನ್ನಡ 246.84 122.17 265.05 176.70 114.55 
ಮೈಸೂರು 1851.49 23433 6039.23 4026.16 951.34 


ರಾಯಚೂರು 1840.43 1119.24 2878.27 1918.84 6411.84 


ರಾಮನಗರ 1471.02 980.68 1782.85 1188.57 172.38 


ಶಿವಮೊಗ್ಗ 2000.36 1262.36 572.97 284.19 50.81 


ತುಮಕೂರು 2483.92 1650.11 6869.54 4469.66 3767.39 
61.41 40.94 66.19 44.12 115.96 
1135.44 746.16 1600.13 1066.75 189.73 
866.59 547.96 1855.87 1237.25 3479.29 
45726.90 30821.98 82524.81 55276.79 46007.93 33889.41 


